ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಅರಣ್ಯ ಇಲಾಖೆಯಲ್ಲಿನ ಜೀಷ್ಠತಾ ಪಟ್ಟಿ ತಯಾರಿಕೆಯಲ್ಲಿನ ಅಕ್ರಮ ಕುರಿತು 

ಶ್ರೀ ಶರಣಪ್ಪ ಮಟ್ಟ್ಕೂರ (ಶಿತಕರ ಕ್ಲೇತು) 

ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತು) 

ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಠಳೀಯ ಸಂಸ್ಥೆಗಳ ಕ್ಲೇತು 

136 (1035+1045 +1207) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಅರಣ್ಯ ಇಲಾಖೆಯ ಉಪವಲಯ ಅರಹ್ಯಾಧಿಕಾರಿ ಹಾಗೂ ಲಿಪಿಕ ನೌಕರ ವೃಂದದ ಬಿ.ಕೆ. ಪವಿತ್ರ- 
1ರ ಪ್ರಕರಣದ ತೀರ್ಪನ್ನು ಅನುಷ್ಠಾನಗೊಳಿಸುವಾಗ ಉದ್ದೇಶಪೂರ್ವಕವಾಗಿ ನ್ಯೂನತೆಗಳೊಡನೆ 
ಅನರ್ಹ ನೌಕರರಿಗೆ ಮುಂಬಡಿಿ ನೀಡದಿರುವ ಹಗರಣದ ಕುರಿತು ಸಿ.ಐ.ಡಿ. ತನಿಖೆ ನಡೆಸಲು ಕಡತ ಸಂಖ್ಯೆ: 
ಅಪಜೀ/17/ಅಇವಿ/2019ರಲ್ಲಿ ಆದೇಶವಾಗಿದ್ದು, ಈ ತನಿಖೆಯು ಯಾವ ಹಂತದಲ್ಲಿದೆ; (ಪೂರ್ಣ 
ವಿವರಗಳನ್ನು ಒದಗಿಸುವುದು) 


(ಆ) ಬಿ.ಕೆ. ಪವಿತ್ರ-2ರಂತೆ ವೃತ್ತಮಟ್ಟದ ಅಂತಿಮ ಜೇಷ್ಠತಾ ಪಟ್ಟೆಯಲ್ಲಿ ಸರ್ಕಾರದ ದಿನಾ೦ಕ: 13-04- 
2018ರ ಮಾರ್ಗಸೂಚಿಯನ್ನು ಹಾಗೂ ಅರಣ್ಯ ಪಡೆಯ ಮುಖ್ಯಸ್ಥರು ನೀಡಿರುವ ಸೂಚನೆಗಳನ್ನು 
ಪಾಲನೆ ಮಾಡದೆ, ನಿಯಮಾವಳಿಗಳ ವಿರುದ್ದ ಜೀಷ್ಠತಾ ಪಟ್ಟೆ ತಯಾರು ಮಾಡಿರುವುದನ್ನು ಮನಗಂಡ 
ಸರ್ಕಾರವು ಒಂದು ಸಮಿತಿಯನ್ನು ರಚಿಸಿದ್ದು, ಈ ಸಮಿತಿ ವರದಿ ಸಲ್ಲಿಸಿರುವುದೇ ; ಇದ್ದಲ್ಲಿ ಪ್ರತಿ 
ಒದಗಿಸುವುದು ; ಇಲ್ಲದಿದ್ದಲ್ಲಿ, ವರದಿ ಸಲ್ಲಿಸಲು ನಿರ್ದಿಷ್ಟ ಕಾಲಮಿತಿಯನ್ನು ಸರ್ಕಾರವು ನಿಗದಿಪಡಿಸಿ 
ನೌಕರರಿಗೆ ನ್ಯಾಯ ಒದಗಿಸುವುದೇ; 


(೪) ವೃತ್ತಮಟ್ಟದ ಜೀಷ್ಠತಾ ಪಟ್ಟೆಯನ್ನು ಅಂತಿಮಗೊಳಿಸಿರುವ ಸಮಿತಿ ಸದಸ್ಯರ ವಿವರ 
ಒದಗಿಸುವುದು; 


(ಈ) ಉದ್ದೇಶಪೂರ್ವಕವಾಗಿ ಇಂತಹ ಅಕ್ರಮವನ್ನು ಎಸಗುತ್ತಿರುವ ಅರಣ್ಯ ಅಧಿಕಾರಿಗಳನ್ನು 
ಗುರುತಿಸಲಾಗಿದೆಯೇ ; ಇದ್ದಲ್ಲಿ, ಅವರ ಹೆಸರು ಮತ್ತು ಹುದೆವಾರು ವಿವರ ಒದಗಿಸುವುದು; 


(ಉ) ಆಯಾಯ ವೃತ್ತದಲ್ಲಿ ಪತ್ತೆಯಾಗಿರುವ ಅಕ್ರಮಗಳ ಪ್ರಕರಣವಾರು ವಿವರ ಮತ್ತು 
ಕಾರಣೀಭೂತರಾದ ಅಧಿಕಾರಿ/ನೌಕರರ ಹೆಸರು, ಹುದೆವಾರು ವಿವರ ಹಾಗೂ ಅವರುಗಳ ವಿರುದ್ಧ 
ಕೈಗೊಂಡ ಕ್ರಮಗಳೇನು ; ಕ್ರಮ ಕೈಗೊಳ್ಳದಿದ್ದಲ್ಲಿ, ಸರ್ಕಾರ ನಿಗದಿತ ಅವಧಿಯೊಳಗೆ ಕ್ರಮ 
ಕೈಗೊಳ್ಳುವುದೇ ? 


